ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


167 0 
ಪ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸಬೇಕಾದ ದಿನಾಂಕ 16.07.2019 
ಉತ್ತರಿಸುವ ಸಚಿವರು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 
ತಕ್ಲೆ ಉತ್ತರ 


(ಅ) ಶಾಲಾ ಮಕ್ಕಳ ಸಮವಸ್ತ್ರಗಳ ವಿತರಣೆಯಲ್ಲಿ ಆಗಿರುವ 
ಅಕ್ರಮಗಳ ಬಗ್ಗೆ ಮಹಾಲೆಕ್ಕ ಪರಿಶೋಧಕರು. (A) 
ನೀಡಿರುವ ವರದಿಯ . ಮೇಲೆ ಸರ್ಕಾರ ಕೈಗೊಂಡ 
ಕ್ರಮವೇನು: 


` | ನಿರ್ದೇಶನದಂತೆ ಸಮವಸ್ತ್ರ ಸರಬರಾಜು, ವಿತರಣೆ ಮತ್ತು 


ಸನ ನನನಮ ಅಕ್ಷವನಯಲ್ಲಿನ ಅಂಶಗಳಂತೆ | 
ಸಮವಸ್ತ್ರ ಸರಬರಾಜು ಮತ್ತು ಉಳಿಕೆ ಬಗ್ಗೆ ವಿವರವಾದ 
ವರದಿಯನ್ನು ಪಡೆಯಲು ತಪಾಸಣಾ ತಂಡಗಳನ್ನು ರಚಿಸಿ 
ತಪಾಸಣೆ ನಡೆಸಲಾಗಿದೆ. Ne 
ಸಾರ್ವಜನಿಕ ಲೆಕ್ಕ" ಪತ್ರಗಳ ಸಮಿತಿ ಸಭೆಯ 
ದಾಸ್ತಾನಿನ ವ್ಯತ್ಯಾಸದ ಕುರಿತು ಬಾಗಲಕೋಟೆ, ಗದಗ, 
ಬಳ್ಳಾರಿ ಮತ್ತು ಚಿಕ್ಕೊಡಿ ಜಿಲ್ಲಾ ಉಪ ನಿರ್ದೇಶಕರಿಗೆ 
ಕಾರಣ ಕೇಳಿ ನೋಟೀಸ್‌ ಜಾರಿಗೊಳಿಸಲಾಗಿತ್ತು. 

ಪ್ರಸ್ತತ ಗದಗ, ಮತ್ತು ಚಿಕ್ಕೋಡಿ ಜಿಲ್ಲಾ ಉಪ 
ನಿರ್ದೇಶಕರಿಂದ ವರದಿ ಬಂದಿದ್ದು, ಬಾಗಲಕೋಟೆ ಮತ್ತು 
ಬಳ್ಳಾರಿ ಜಿಲ್ಲಾ ಉಪ ನಿರ್ದೇಶಕರಿಂದ ವರದಿ 
ನಿರೀಕ್ಷಿಸಲಾಗಿದ್ದು, ಮಾಹಿತಿ/ವರದಿ ಬಂದ ನಂತರ 


ಪರಿಶೀಲಿಸಿ ನಿಯಮಾನುಸಾರ ಕ್ರಮ ವಹಿಸಲಾಗುತ್ತದೆ. 


(ಆ) ರಾಜ್ಯ 
ಸರ್ಕಾರಿ ಶಾಲಾ ಮಕ್ಕೆಳಿಗೆ ಉಚಿತವಾಗಿ ಸಮವಸ್ತಂವನ್ನು 
ಯಾವ ವರ್ಷದಿಂದ ಹಂಚಿಕೆ ಮಾಡಲಾಗುತ್ತಿದೆ; 


ಸರ್ಕಾರದ ವಿದ್ಯಾವಿಕಾಸ ಯೋಜನೆಯಡಿಯಲ್ಲಿ | ರಾಜ್ಯ ಸರ್ಕಾರದ ವಿದ್ಯಾ ವಿಕಾಸ ಯೋಜನೆಯಡಿಯಲ್ಲಿ 


ಸರ್ಕಾರಿ ಶಾಲಾ. ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರವನ್ನು 
1984-65 ನೇ ಸಾಲಿನಿಂದ ಹಂಚಿಕೆ ಮಾಡಲಾಗುತ್ತಿದೆ. 


(ಇ) 2015-16, 2016-17 ಮೆತ್ತು 2018-19ನೇ ಸಾಲಿನವರೆಗೆ | 2015-16, 2016-17, 2೦18-19ನೇ ಸಾಲಿನಲ್ಲಿ ಸರ್ಕಾರಿ 


ಸರ್ಕಾರಿ ಶಾಲೆಯಲ್ಲಿ ಒಟ್ಟು ನೋಂದಣಿಯಾದ ಮಕ್ಕಳ 


pe) ನ್‌ 
ಸಂಖ್ಯೆ ಎಷ್ಟು? 


ವರ್ಷ 1 ಮಕ್ಕಳಸಂಖ್ಯ | 
1 2015-16 45 ಲಕ್ಷ 
206-7 46.50 ಲಕ್ಷೆ 
2018-19 | . 43.6 ಲಕ್ಷ 


ಶಾಲೆಗಳಲ್ಲಿ ನೋಂದಣಿಯಾದ ಮಕ್ಕಳ ಸಂಖ್ಯೆ ಈ 
ಕೆಳಕೆಂಡಂತಿದೆ. 


2 


ಪ್ರಶ್ನೆ 


— _ 


ಉತ್ತರ 


(ಈ) `ಈ ಸಾಲಿನಲ್ಲಿ ಪ್ರತಿ ವರ್ಷ ಒಟ್ಟು ವಿತರಣೆ | 


ನೆ. 


ಎಷ್ಟು 


ಮಾಡಲಾದ ಸಮವಸ್ತ್ರಗಳ ಸಂಖ್ಯೆ 


! ಮಾಹಿತಿಯನ್ನು ನೀಡುವುದು) 


ph 


(ವಿವರವಾದ | ಸಮವಸ್ತ್ರಗಳ ಸಂಖ್ಯೆ ಈ ಕೆಳಕಂಡಂತಿದೆ. i 
| ವರ್ಷ ವಿರಿಸಿದ ಸಮವಸ್ತ್ರಗಳ ಸಂಖ್ಯೆ | | 
| 2015-16 52.73 ಲಕ್ಷ | | 

206-17 Ml 49.44 ಲಕ್ಷೆ | 
2018-19 44.57 ಲಕ್ಷೆ 


| ಪೂರ್ಣಗೊಳಿಸಬೇಕಿರುತ್ತದೆ. ಡೈಸ್‌ ಮಾಹಿತಿಯು ಚಾಲ್ತಿ: 


| ಸಮವಸ್ತ ಸರಬರಾಜಿನ ಕನಾರ್ಯಾದೇಶವನ್ನು ' ಹಿಂದಿನ | 


| ಕಂಡುಬಂದಿರುತ್ತದೆ. 


2015-16, ೨೦16-17, -2೦18-19ನೇ ಸಾಲಿನಲ್ಲಿ ವಿತರಿಸಲಾದ [ 


ಪ್ರತಿ ವರ್ಷವೂ ಶಾಲೆಗಳು ಪ್ರಾರಂಭವಾಗುವ ವೇಳೆಗೆ | 
ಅಂದರೆ ಜೂನ್‌ನಲ್ಲಿ ಸಮವಸ್ತ್ರ ಸರಬರಾಜು | 


\ 


| ವರ್ಷದ ಡಿಸೆಂಬರ್‌ ಮಾಹೆಯಲ್ಲಿ ಲಭ್ಯವಿರುತ್ತದೆ ಹಾಗೂ | 
ವರ್ಷದ ನವೆಂಬರ್‌- ಡಿಸೆಂಬರ್‌ನಲ್ಲಿ ನೀಡಲಾಗಿರುತ್ತದೆ. | 
ಹೀಗಾಗಿ ಮಕ್ಕಳ ಸಂಖ್ಯೆಯನ್ನು - ಅಂದಾಜು ಮಾಡಿ | 
ಸರಬರಾಜು ಮಾಡಲಾಗಿರುವುದರಿಂದ ಮಕ್ಕಳ ಸಂಖ್ಯೆ ಮತ್ತು i 
ಸಮವಸ್ತ್ರ ಸರಬರಾಜು ಸಂಖ್ಯೆಯಲ್ಲಿ ವ್ಯತ್ಯಾಸ 


i 


(ಉ) ' ಶಾಲಾ ಮಕ್ಕಳೆ ನೋಂದಣಿಗಿಂತ ಹೆಚ್ಚಾಗಿ 
ಸಮವಸ್ತ್ರಗಳನ್ನು ಖರೀದಿಸಿ, ಸರ್ಕಾರದ ಬೊಕ್ಕಸಕ್ಕೆ 
ಸುಮಾರು 7.2 ಕೋಟಿ ರೂಪಾಯಿಗಳ ಅವ್ಯವಹಾರ 


| ಸಡೆದಿದೆ ಎಂದು ವರದಿಯಾಗಿರುವುದು 


ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಸರ್ಕಾರ ಈ ಬಗ್ಗೆ 


ಸೈಗೆಂಡ.ಕ್ರಮವೇನು? (ವಿವರ ನೀಡುವುದು) 


ಬಂದಿದೆ. 1 
ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಲೆಕ್ಕ 
ಪತ್ರಗಳ ಸಮಿತಿ ಸಭೆಯ ನಿರ್ದೇಶನದಂತೆ ಸಮವಸ್ತ್ರ 
ಸರಬರಾಜು, ವಿತರಣೆ 'ಮತ್ತು ದಾಸ್ತಾನಿನ ವ್ಯತ್ಯಾಸದ | 
ಕುರಿತು ಬಾಗಲಕೋಟೆ, ಗದಗ, ಬಳಿವ ಮತ್ತು ಚಿಕ್ಕೊಡಿ | 


ಜಿಲ್ಲಾ ಉಪ ನಿರ್ದೇಶಕರಿಗೆ ಕಾರಣ ಕೇಳಿ ನೋಟೀಸ್‌ | 


| ನಿರ್ದೇಶಕರಿಂದ ವರದಿ. ಬಂದಿದ್ದು, ಬಾಗಲಕೋಟೆ ಮತ್ತು | 


'ಜಾರಿಗೂಳಿಸಲಾನತ್ರ ms 


{ 
[3 


| ಪ್ರನ್ನತ ಗದಗ, ಮತ್ತು ಚಿಕ್ಕೋಡಿ ಜಿಲ್ಲಾ ಉಪ; 


ಬಳ್ಳಾರಿ ಜಿಲ್ಲಾ ಉಪ ನಿರ್ದೇಶಕರಿಂದ ವರದಿ; 
ನಿರೀಕ್ಷಿಸಲಾಗಿದ್ದು, ಮಾಹಿತಿ/ವರದಿ ಬಂದ ನಂತರ 
| ಪರಿಶೀಲಿಸಿ ನಿಯಮಾನುಸಾರ ಕ್ರಮ ವಹಿಸಲಾಗುತ್ತದೆ. 


ಸಂಖ್ಯೆ: ಇಪಿ 57 ಯೋಯೋಶತ 2019 


x 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


